ಈ. 
ಕರ್ನಾಟಕ ವಿಧಾನ ಪರಿಷತು 

ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಚುಕ್ಕೆ “ರಹಿತ ಪಶ್ನೆ ಸಂಖ್ಯೆ 2214 
ಉತ್ತರ ದಿನಾಂಕ 26.03.2021 

ಕ,ಸಂ. ಪಶ್ನೆ ಉತ್ತರ 

pe Re 

ಅ) [ಉಡುಪಿ ಜಿಲ್ಲೆಯಲ್ಲಿ" `'ನಿರ್ಮಸಲಾಗಿರೆವೆ | ಉಡುಪಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಟ್ಟು 59 ಶುದ್ಧ ಕುಡಿಯುವ 
ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಂಖ್ಯೆ | ನೀರಿನ ಘಟಕಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ 
ಎಷ್ಟು ಅವು ಯಾವುವು; ಅವುಗಳಲ್ಲಿ | ಕಾರ್ಯನಿರ್ವಹಿಸುತ್ತಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ 
ಕಾರ್ಯ ನಿರ್ವಹಿಸುತ್ತಿರುವ ಹಾಗೂ ಸಂಖ್ಯೆ 53 ಮತ್ತು ಕಾರ್ಯ ನಿರ್ವಹಿಸದಿರುವ (ತಾತ್ಮಲಿಕವಾಗಿ 
ಕಾರ್ಯ, ನಿರ್ವಹಿಸದಿರುವ ಘಟಕಗಳ ದುರಸ್ಥಿಯಲ್ಲಿರುವ ಘಟಕಗಳು) ಘಟಕಗಳ ಸಂಖ್ಯೆ 6. ಇವುಗಳ 
ಸಂಖ್ಯೆ ಎಷ್ಟು ಅವು ಯಾವುವು; | ದುರಸ್ಥಿ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಗ್ರಾಮವಾರು, 
(ಗ್ರಾಮವಾರು, ಘಟಕವಾರು ಮಾಹಿತಿ ಘಟಕವಾರು ಮಾಹಿತಿಯನ್ನು ಅನುಬಂಧ-1 ಮತ್ತು 2ರಲ್ಲಿ 
ನೀಡುವುದು) ಲಗತ್ತಿಸಿದೆ. 

ಅ) ಈ ಘಟಕಗಳ ನಿರ್ವಹಣೆಯನ್ನು ಯಾರು [ನಿರ್ಮಿಸಲಾಗಿರುವ ' 59 ಶುದ್ಧ ಕುಡಿಯುವ ನೀರಿನ 
ಮಾಡುತ್ತಿದ್ದಾರೆ; ಅವುಗಳ ಖರ್ಚು | ಘಟಕಗಳನ್ನು ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಿಗೆ 


ಇ) 


ವೆಚ್ಚವನ್ನು ಯಾವ ಲೆಕ್ಕ ಶೀರ್ಷಿಕೆ ಮೂಲಕ 
ನಿರ್ವಹಿಸಲಾಗುತ್ತಿದೆ; 


ಒಂ ರ್ಷದಲ್ಲ ಟಕ? ್ಸಿ 
ವ್ಯವಸ್ಥಿತವಾಗಿ ಕಾರ್ಯ ನಿರ್ವಹಿಸಿರುವಂತೆ 
ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿಯ 
ಮುಖ್ಯಸ್ಥರು ಸೇರಿದಂತೆ ಯಾವ ಯಾವ 
| ಹಂತದ ಅಧಿಕಾರಿಗಳು ಎಷ್ಟು ಬಾರಿ ಭೇಟಿ 
ನೀಡಿ ಪರಿಶೀಲನೆ ನಡೆಸಿದ್ದಾರೆ; ಹಾಗೂ 
ಸಭೆಗಳನ್ನು ನಡೆಸಲಾಗಿರುತ್ತದೆ? 
(ಘಟಕವಾರು ದಿನಾಂಕದೊಂದಿಗೆ ಮಾಹಿತಿ 
ನೀಡುವುದು) 


ಹಸ್ತಾಂತರಿಸಲಾಗಿದ್ದು, ಎಲ್ಲಾ ಘಟಕಗಳ ಕಾರ್ಯಾಚರಣೆ ಮತ್ತು 
ನಿರ್ವಹಣೆಯನ್ನು MS Dynamic Infotech, 
Kundapura nುತ್ತಿಗೆದಾರರಿಗೆ ವಹಿಸಲಾಗಿದೆ. ಸದರಿ ಘಟಕಗಳ 
ಖರ್ಚು ವೆಚ್ಚಗಳನ್ನು Coverage & Quality (ಲೆಕ್ಕ ಶೀರ್ಷಿಕೆ 


2215-01-102-9-08 C&Q GEN (SCP/TSP)) 
ಮೂಲಕ ನಿರ್ವಹಿಸಲಾಗುತ್ತಿದೆ. 


ಕಳೆದ ಒಂದು ವರ್ಷದಲ್ಲಿ ಘಟಕಗಳನ್ನು ವ್ಯವಸ್ಥಿಕವಾಗಿ 
ಕಾರ್ಯ ನಿರ್ವಹಿಸಿರುವಂತೆ ಮಾಡುವ ನಿಟ್ಟಿನಲ್ಲಿ ಸಂಬಂಧಿಸಿದ 
ಶಾಖಾಧಿಕಾರಿಗಳು ಹಾಗೂ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ ಮತ್ತು ಕಾರ್ಯಪಾಲಕ ಇಂಜಿನಿಯರ್‌ 
ಕಾಲಕಾಲಿಕವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಭೇಟಿ 
ನೀಡಿ ಪರಿಶೀಲಿಸಿರುತ್ತಾರೆ. 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಕೆಲವು 
ಘಟಕಗಳನ್ನು ಸ್ಥಳ ಪರಿವೀಕ್ಷಣೆ ನಡೆಸಿ ಮತ್ತು ವೀಡಿಯೋ 
ಸಂವಾದದ ಮೂಲಕ ಶುದ್ಧ ಕುಡಿಯುವ ನೀರಿನ ಘಟಕಗಳ 
ಕಾರ್ಯಚರಣೆ ಬಗ್ಗೆ ಸಭೆ ನಡೆಸಲಾಗಿರುತ್ತದೆ. 


— 


ಸಂಗ್ರಾಪನೀಷನೈ BI ನಸ 


4 


ಗ್ರಾಮೀಣಾಭಿವೃದ್ಧಿ ಹತು ಪುಡ್‌ ರಾಜ್‌ ಸಚಿವರು 


Gi ದ್ವಿ ನಿ ಮೆತ್ತು 
ಪಂಚಾಯತ್‌ ರಾಜ್‌ ಸಚಿವರು 


ಕಾರ್ಯನಿರ್ವಹಿಸುತ್ತಿರುವ ಘಟಕಗಳ ಪಟ್ಟಿ 


il or sk Nc | 
1 4 K 


| 
| 
ee] won 
Te [oer wn” 


. ಕಾರ್ಯನಿರ್ವಹಿಸದಿರುವ ಘಟಕಗಳ ಪಟ್ಟಿ (ತಾತ್ಕಲಿಕವಾಗಿ ದುರಸ್ಥಿಯಲ್ಲಿರುವ ಘಟಕಗಳು) 


Grama Village Approved 
| cs bi ಟ್ಟ Wt is 


UDUPI ' BYNDOOR KALTHODU Kalthodu 2016-17 Not Working 
BYNDOOR MARAVANTHE 2016-17 Not Working 


[3 
| 
| 
2 | 
3 | BYNDOOR PADUVARI - 2016-17 Not Working 
| 4 KUNDAPURA SIDDAPURA Siddapura 2016-17 Not Working 
5 | KUNDAPURA GULWADI GULWADI 2016-17 Not Working 
6 | KUNDAPURA KAVRADI KAVRADI 2016-17 Not Working 


rN 


